ky 


07289/2022/C81-$81 


File No. C 1/52/881/2022-SSI-C&l SEC (Computer No. 717505) 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 


1867 y 
ಡಾ: ಕೆ. ಗೋವಿಂದರಾಜ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ಉತ್ತರಿಸುವವರು 


ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 


ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


15.03.2022 


(OM 


_ 
ಪ್ರಶ್ನ 


ಉತ್ತರ | 


ಅ) 


ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ವಿವಿಧ 
ಕಾರಣಗಳಿಗಾಗಿ ಮುಚ್ಚಲ್ಪಟ್ಟ ಸೂಕ್ಷ್ಮ ಮತ್ತು ಸಣ್ಣ 


ಬಬ 


ಕೈಗಾರಿಕೆಗಳು ಎಷ್ಟು; (ಕಾರಣಗಳ ಸಹಿತ ಸಂಪೂರ್ಣ 


ಮಾಹಿತಿಯನ್ನು ಪ್ರತ್ಯೇಕವಾಗಿ ಒದಗಿಸುವುದು) 


ಕಾರ್ಬಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು 
ಸ್ವಾಸ್ಟ್ಯ ಇಲಾಖೆಯ ಕಾರ್ಯವ್ಯಾಪ್ತಿಯಲ್ಲಿ ಕೈಗಾರಿಕೆಗಳನ್ನು 
ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು: ಕೈಗಾರಿಕೆಗಳೆಂದು 


ವಿಂಗಡಿಸಲಾಗಿರುವುದಿಲ್ಲ. 


ರಾಜ್ಯದಲ್ಲಿ ಕಾರಾನೆಗಳ ಕಾಯ್ದೆ ರಡಿಯಲ್ಲಿ 
ನೋಂದಾವಣೆಯಾದ ಕಾರ್ಬಾನೆಗಳ ಪೈಕಿ ಕಳೆದ ಮೂರು 
ವರ್ಷಗಳ ಅವಧಿಯಲ್ಲಿ ಮುಚ್ಚಲ್ಪಟ್ಟಿರುವ ಕಾರ್ಲಾನೆಗಳ 


1348 


-|-ಸಂಖ್ಯೆಯಸ್ಸು-ಈ ಮುಂದಿನಂತೆ-ಒದಗಿಸಲಾಗಿದೆ.. ಎ. 


ಮುಚ್ಛಲ್ಪಟ್ಟಿರುವ . 


EA 


ಕಾರ್ಲಾನೆಗಳ ಸಂಖ್ಯೆ 


504 


po 
ಒಟ್ಟು 1258 


L 


ಸದರಿ __._ಕಾರ್ಬಾನೆಗಳು..__ ಹಲವಾರು_._ ಕಾರಣಗಳಿಂದ. |__ 


ಮುಚ್ಚಲಾಗಿರುತ್ತದೆ. ಇವುಗಳಲ್ಲಿ ಪ್ರಮುಖವಾಗಿ ಆರ್ಥಿಕ 
ಪರಿಸ್ಥಿತಿಗಳು, ಕೋವಿಡ್‌-19ರ ಸಂಕಷ್ಟ, ಕಾರ್ಮಿಕರ ವಲಸೆ, 
ಕಾರ್ಮಿಕರ ಸಮಸ್ಯೆಗಳು, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಕಡಿಮ 
ಲಾಭ, "ಲಭ್ಯವಿಲ್ಲದ ಸಂಪನ್ಮೂಲಗಳು, ಕಠಿಣ ಸ್ಪರ್ಧೆ ಇತ್ಯಾದಿ 
ಅಂಶಗಳು, 


ಆ) 


ಮುಚ್ಚಲ್ಪಟ್ಟ ಸೂಕ್ಷ್ಮ ಮತ್ತು 
ಪುನರಾರಂಭಿಸಲು ಮತ್ತು ಪುನಶ್ಲೇತನಗೊಳಿಸುವ 


ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


ಸಣ್ಣ ಕೈಗಾರಿಕೆಗಳನ್ನು 


[J 


ಸಾಲ ಪಡೆದು ಒತ್ತಡದಲ್ಲಿರುವ ರೋಗಗ್ರಸ್ಥ 
ಕೈಗಾರಿಕೆಗಳ ಪುನ:ಶ್ಲೇತನಕ್ಕಾಗಿ ಆರ್‌ಬಿಐ ರವರು ಸಂಖ್ಯೆ: 
ಆರ್‌ಬಿಐ/2018-19/203 ದಿನಾಂಕ ೦7/06/2019 ರಂದು 
ಬ್ಯಾಂಕುಗಳಿಗೆ ಸುತ್ತೋಲೆ ನೀಡಿದ್ದು ಅದರಂತೆ ಬ್ಯಾಂಕುಗಳು 


ಸಣ್ಣ 
y 


1. 


Generated from eDfilce by NAGARAY MTB, CSI-AIN{NMTE), MINISTER, C8! SEC on 11/03/2022 04:52 PM 


3807289/2022/C81-58SI 


File No. C 1/52/8S1/2022-S8SI-C&l SEC (Computer No. 717505) 


ಕಾರ್ಯ ನಿರ್ವಹಿಸುತ್ತಿವೆ. 


ರೋಗಗ್ರಸ್ಥ ಘಟಕಗಳ ಪುನಶ್ಚೇತನಕ್ಕಾಗಿ ಬ್ಯಾಂಕುಗಳು 
ಕೆಳಕಂಡ ಸವಲತ್ತುಗಳನ್ನು ನೀಡುತ್ತಿವೆ. 


1) ಪಡೆದ ಸಾಲದ ಕಂತುಗಳನ್ನು ರೀ ಷೆಡ್ಯೂಲ್‌ 
ಮಾಡುವುದು. 

2) ಅಗತ್ಯಕ್ಕೆ ಬೇಕಾಗಿರುವ ಹೆಚ್ಚುವರಿ ದುಡಿಮೆ ಬಂಡವಾಳ / 
ಅವಧಿ ಸಾಲ ನೀಡುವುದು 

ರೋಗಗ್ರಸ್ತ  ಕಾರ್ಲಾನೆಗಳನ್ನು ಪುನ:ಶ್ಲೇತನಗೊಳಿಸಲು 
ಸರ್ಕಾರವು ಸರ್ಕಾರಿ ಆದೇಶ ಸಂಖ್ಯೆಸಿಐ 167 ಎಸ್‌ಪಿಐ 
200 ಬೆಂಗಳೂರು ದಿಸಾಂಕ 25.೦9.2002ಮತ್ತು ಸಿಐ 
406ಎಎಸ್‌ಪಿಐ 206 (ಪಿ) ಬೆಂಗಳೂರು ದಿನಾಂಕ 


2211/2007 ರನ್ವಯ ಕೆಳಗಿನ ರಿಯಾಯಿತಿ ಮತ್ತು 
ಸವಲತ್ತುಗಳನ್ನು ಕಲ್ಪಿಸಲು ಆದೇಶ ಹೊರಡಿಸಿರುತ್ತದೆ. 


1 ಬೀಜ ಧನ ಸಾಲ 
ಘಟಕದ ಪುನ:ಶ್ಲೇತನ ಯೋಜನಾ ವೆಚ್ಚದ ಶೆಂ5 ರಷ್ಟು 


| ಹೆಣವನ್ನು ಗರಿಷ್ಟ ರೂ250 ಲಕ್ಷಗಳ ಮಿತಿಗೊಳಪಟ್ಟು 


ಬಡ್ಡಿರಹಿತ ಬೀಜಧನವನ್ನು ಸಾಲದ ರೂಪದಲ್ಲಿ 
ಒದಗಿಸುವುದು. 
2. ಕೆ.ಪಿ.ಟಿ.ಸಿ.ಎಲ್‌ / ವಿದ್ಯುತ್‌ ಸರಬರಾಜು ಕಂಪನಿಗಳಿಂದ 


ಪರಿಹಾರ: 


* ಮುಚ್ಚುವ ಅವಧಿಯಲ್ಲಿ ಸ್ಥಿರ ಶುಲ್ಕಗಳು) ಬೇಡಿಕೆ | 


ಶುಲ್ಕಗಳನ್ನು ವಿಧಿಸದಂತೆ ಕೆ.ಪಿ.ಟಿ.ಸಿ.ಎಲ್‌ / ವಿದ್ಯುತ್‌ 
ಸರಬರಾಜು ಕಂಪನಿಗಳಿಗೆ ಸೂಚಿಸಬಹುದು. 

*  ಕೆ.ಪಿ.ಟಿ.ಸಿ.ಎಲ್‌ / ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ 
ಬಾಕಿ ಇರುವ ವಿದ್ಯುತ್‌ ಬಿಲ್‌ನ್ನು 6 ಅರ್ಧವಾರ್ಷಿಕ 
ಕೆಂತುಗಳಲ್ಲಿ ಶೇ 6% ಬಡ್ಡಿದರದಲ್ಲಿ ಪಾವತಿಸಲು 
ಅವಕಾಶ 

*_ ಕೆ.ಪಿಟಿ.ಸಿ.ಎಲ್‌ / ವಿದ್ಯುತ್‌ ಸರಬರಾಜು ಕಂಪನಿಗಳು 
ರೋಗಗ್ರಸ್ಥ ಕೈಗಾರಿಕೆ ಮುಚ್ಚುವ ಅವಧಿಗೆ ಬಡ್ಡಿ 
ವಿಧಿಸುವುದಿಲ್ಲ. 


12 


Genesated fom eOfice by NAGARAJ MTB, C8L-MIN(NMTB), MINISTER, C8 SEC on 1/01/2022 04,52 PH 


File No. C 1/52/5S1/2022-SSI-C&l SEC (Computer No. 717505) 


ಮ್‌ KO 
 3807289/2022/C&1-881 


ಅವಧಿಗೆ ಬಡ್ಡಿಯನ್ನು ವಿಧಿಸುವಂತಿಲ್ಲ. 


3. ಕೆಐಎಡಿಬಿ; ಕೆಎಸ್‌ಎಸ್‌ಐಡಿಸಿ ಮತ್ತು ಕಿಯೊನಿಕ್ಸ್‌ಗಳ 
ಬಾಕಿ ಸಾಲದ ಮರುಹಂಚಿಕೆ: 
ಕೆಐಎಡಿಬಿ/ಕೆಎಸ್‌ಎಸ್‌ಐಡಿಸಿ ಮತ್ತು ಕಿಯೊನಿಕ್ಸಗಳ ಬಾಕಿ 
ಸಾಲ ಪಾವತಿಯನ್ನು ಒಂದು ವರ್ಷ ಖುಣಸ್ಥಗಿತದೊಂದಿಗೆ 
(moratorium) ಮುಂದೂಡಿ ಅದನ್ನು ನಾಲ್ಕು ವಾರ್ಷಿಕ 
ಕಂತುಗಳಲ್ಲಿ ಬಡ್ಡಿರಹಿತವಾಗಿ ಪಾವತಿಸಲು ಅವಕಾಶ. 


4. ಅಭಿವೃದ್ಧಿ ಸಾಲದ ಮರು ಹಂಚಿಕೆ 

ಅಭಿವೃದ್ಧಿ, ಸಾಲ ಮರುಪಾವತಿಯನ್ನು ಕೈಗಾರಿಕೆಯು 
ಪುನ:ಶ್ಲೇತನಗೊಳಿಸಿದ ನಂತರ ಮೂರು ವರ್ಷದ 
ಅವಧಿಯಲ್ಲಿ ಬಡ್ಡಿ ಇಲ್ಲದೇ ಪಾವತಿಸಲು ಅವಕಾಶ. 


5. ತೆರಿಗೆ ಸಂಬಂಧಿತ ಸೌಲಭ್ಯಗಳು: 

ತೆರಿಗೆ ಬಾಕಿಯನ್ನು 6 ಅರ್ಧೆ ವಾರ್ಷಿಕ ಕಂತುಗಳಲ್ಲಿ ಪ್ರತಿ 
ತಿಂಗಳಿಗೆ ಶೇ 1/2 ರಂತೆ ಬಡ್ಗಿಸಹಿತ ಮರುಪಾವತಿ 
ಹಾಗೂ ಮುಂದಿನ ಮೂರು ವರ್ಷಗಳಲ್ಲಿ ಪಾವತಿಸುವ 
ಮಾಹೆಯ ತೆರಿಗೆಯಲ್ಲಿ ಶೇ.50 ರಷ್ಟು ಬಡ್ಡಿರಹಿತವಾಗಿ 


....). ಮುಂದೂಡಿ. ನಂತರ_.3. ವಾರ್ಷಿಕ...ಕಂತುಗಳಲ್ಲಿ ಆಯಾ... .... 


ಸಾಲಿನ ತೆರಿಗೆ ಜೊತೆಯಲ್ಲಿ "ಮರುಪಾವತಿ ಮಾಡಲು 
ಅವಕಾಶ ನೀಡಲಾಗಿದೆ ಮತ್ತು ಘಟಕವು ಮುಚ್ಚಿರುವ 


K: 


ಕಳೆದುಕೊಂಡ ಕಾರ್ಮಿಕರು ಮತ್ತು ಸಿಬ್ಬಂದಿಗಳು 
ಇವರನ್ನು ಮತ್ತೆ ಉದ್ಯೋಗಗಳಲ್ಲಿ 
ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ಕೈಗಾರಿಕೆಗಳಿಂದ ಉದ್ಯೋಗ 


ಎಷು; 
ಚ 


ಕಳೆದುಕೊಂಡ ಕಾರ್ಮಿಕರ ಅಂಕಿ ಅಂಶಗಳು ಈ 
ಮುಂದಿನಂತಿದೆ. 
ಸದರಿ ಕಾರ್ಬಾನೆಗಳಲ್ಲಿ 
| ಮುಚ್ಛಲ್ಲಟ್ಟಿರುವ K 
A —ಕಾರ್ಯನಿರ್ವಹಿಸುತಿದ 
ವರ್ಷ | ಕಾರ್ಲಾನೆಗಳ ಬಲಿ 
ಕಾರ್ಮಿಕರ ಸಂಖ್ಯೆ 
ಸಂಖ್ಯೆ 
ಪುರುಷರು | "ಮಹಿಳೆಯರು 
2019 504 20,665 15,940 
2020 562 19,896 1,826 
20೦21 192 9,385 5,478 
ಒಟ್ಟು 1258 49,946 33,244 
ಒಟ್ಟು 83,190 
| ಉದ್ಯೋಗ ಕಳೆದುಕೊಂಡ ಕಾರ್ಮಿಕರನ್ನು ಮತ್ತೆ 


ಸದರಿ ಕಾರಾನೆಗಳು ಮುಚ್ಚಿಲ್ಪಟ್ಟಿರುವುದರಿಂದ ಉದ್ಯೋಗ 


ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಕ್ರಮ ಈ ಇಲಾಖೆಯ 


Generated from eOfiice by NAGARAJ MTB. C&1-MIN{NMTB), MINISTER, C&l SEC on 11/03/2022 04:52 PM 


File No. C 1/52/SS1/2022-SSI-C&l SEC (Computer No. 717505} 


3807289/2022/C&1-88)] 


[ ವ್ಯಾಪ್ತಿಗೆ ಬರುವುದಿಲ್ಲ. 


ಒದಗಿಸುವುದು) 


ಈ) | ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ [ರಾ 
ಇಲಾಖೆ/ಸಚಿವಾಲಯ ಸಿಬ್ಬಂದಿಗಳ ಸಂಖ್ಯೆಯನ್ನು | ವಾಣಿಜ್ಯ ಇಲಾಖೆಯಲ್ಲಿ ಶೇ 62% ರಷ್ಟು ಹುದ್ದೆಗಳು ಖಾಲಿ ಇದ್ದು 
ಹೆಚ್ಚಿಸುವುದೂ ಸೇರಿದಂತೆ ' ಯಾವ ವಿವಿಧ] ಅವುಗಳನ್ನು ಭರ್ತಿ ಮಾಡಲು ಪ್ರಸ್ತಾವನೆಯನ್ನು ಆರ್ಥಿಕ 
ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತಿದೆ? (ಮಾಹಿತಿ | ಇಲಾಖೆಗೆ-ಸಲ್ಲಿಸಲಾಗಿದೆ. 


ಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಕೈಗಾರಿಕೆ ಮತ್ತು 


ಮುಂದುವರೆದು, ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ 
ಇರುವ ಯೋಜನೆಗಳ ವಿವರಗಳನ್ನು ಈ ಕೆಳಗೆ ನೀಡಲಾಗಿದೆ. 


ಕೇಂದ್ರ ಸರ್ಕಾರದ ಪ್ರಧಾಸಮಂತ್ರಿಗಳೆ. ಉದ್ಯೋಗ 
ಸೃಜನ ಯೋಜನೆಯಡಿ ನಗರ ಮತ್ತು ಗ್ರಾಮೀಣ 
ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ 
ರೂ. 25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ 
ಸೌಲಭ್ಯ ಒದಗಿಸಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ 


K ಉದ್ಯೋಗ ಕೈಗೊಳ್ಳಲು ಅನುಕೂಲ ಒದಗಿಸಲಾಗುವುದು 
-ಹಾಗೂ-ಯೋಜನಾ-ವೆಚ್ಚದ-ಮೇಲೆ.-ಶೇ.-15-ರಿಂದ. ಶೇ.35. 


ರವರೆಗೆ ಗರಿಷ್ಠ ರೂ.7 ಲಕ್ಷದಿಂದ ರೂ.8.75 
ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ: ಮೂಲಕ: ಸೂಕ್ಷ್ಮ. - -- 


ಮತ್ತು ಸಣ್ಣ a ಸ್ಥಾಪಿಸಲು ರೂ.5.00 
ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ 


ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇಕಡ 6 ರಂತೆ ಬಡ್ಡಿ 
ಸಹಾಯಧನ ನೀಡಲಾಗುವುದು 


ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ 
ಉದ್ಯಮಶೀಲರಿಗೆ ವಿಶೇಷ ಘಟಕ ಉಪಯೋಜನೆ ಮತ್ತು 
ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ 75 ರಿಯಾಯಿತಿ 
ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 ಎಕರೆ) 
ಮತ್ತು ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 


ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಠ ವರ್ಗದ 
ಉದ್ಯಮಶೀಲರಿಗೆ ವಿಶೇಷ ಘಟಕ ಉಪಯೋಜನೆ ಮತ್ತು 
ಗಿರಿಜನ ಉಪಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ 
ವೆಚ್ಚದ ಮೇಲೆ ಶೇ. 60 ರಷ್ಟು ಗರಿಷ್ಠ ರೂ.5.00 ಲಕ್ಷ 


Generated from eOthics by NAGARAJ MTB, C&-MIN(NMTB), MINISTER, C8] SEC on #7: 


- File No. C 1/52/881/2022-SSI-C&l SEC (Computer No. 717505) 
ಎತರ೦7289/2022/C81-SS| 
ನಾ 


ಸಹಾಯಧನ ನೀಡಲಾಗುತಿದೆ. 


5. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಮೊದಲ 
ಪೀಳಿಗೆಯ ಉದ್ಯಮಿದಾರರು ಬ್ಯಾಂಕ್‌/ ಹಣಕಾಸು 
ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ ಹೊಸ 
ಘಟಕಗಳಿಗೆ ಗರಿಷ್ಟ ರೂ.500 ಕೋಟಿ ಯೋಜನಾ 


ವೆಚ್ಚದಲ್ಲಿ The Debit Equity 2:1 ಪ್ರಕಾರ (2/3 ಠಷ್ಟು 


ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 1/3 
ಪ್ರವರ್ತಕರ ಬಂಡವಾಳ)ಘಟಕಕ್ಕೆ ಪ್ರವರ್ತಕ ಬಂಡವಾಳ 
ಹೂಡಿಕೆಯ 1/3 ರಲ್ಲಿ ಶೇ.50 ರಷ್ಟು ಬಡ್ಡಿ ರಹಿತ ಗರಿಷ್ಟ 
ರೂ.75 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ 


ನೀಡಲಾಗುತ್ತಿದೆ. 


6. ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ರಂತೆ 
ಕೆಳಕಾಣಿಸಿದ ಪ್ರೋತ್ಸಾಹ ಮತ್ತು: ರಿಯಾಯಿತಿ 
ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡಿ 

'ಉತ್ತೇಜಿಸಲಾಗುತ್ತಿದೆ. ON 

mf fmm ee en ಮುದ್ರಾಂಕ ಶುಲ್ಕ ವಿನಾಯಿತಿ 

2. ಸೋಂದಣಿ ಶುಲ್ಕ ರಿಯಾಯಿತಿ. 

3. ಬಂಡವಾಳ ಹೂಡಿಕೆ ಸಹಾಯಧನ 

4.ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ __ 

5. ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 

6. ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 

7. ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 

8. ವಿದ್ಯುತ್‌ ತೆರಿಗೆ ವಿನಾಯಿತಿ | 

ml ee ——l-9- ತಾಂತ್ರಿಕೆ--ಉನ್ನತೀಕರಣ, ಗುಣಮಟ್ಟ--ಪ್ರಮಾಣ- ಪತ್ರ 

ಸಹಾಯಧನ 

10. ಮಳ್ಗೆನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 

1. ತಂತ್ರಜ್ಞಾನ ಉನ್ನತೀಕರಣಕ್ಕೆ ಬಡ್ಡಿ ಸಹಾಯಧನ 


" ಪಿಐ 52 ಎಸ್‌ಎಸ್‌ಐ 2022 ' f. 
SL ASE 
| p .  (ಎನ್‌.ನಾಗರಾಜಎಂ.ಟಿ. 


ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


15 


Generated from s0ffice by NAGARAJ MTB. CM-MIN(NIATB], MINISTER, C&I SEC on 11/03/2022 04:52 PM 


